ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1258 
2. ಸದಸ್ಯರ ಹೆಸರು ; ಶ್ರೀ ಐವಾನ್‌ ಡಿಸೋಜಾ(ನಾಮನಿರ್ದೇಶನ ಹೊಂದಿದವರು) 
3. ಉತ್ತರಿಸಬೇಕಾದ ದಿನಾಂಕ : 21-12-2018 
4. ಉತ್ತರಿಸುವವರು : ಮಾನ್ಯ ಆಹಾರ ಮತ್ತು ನಾಗರೀಕ ಸರಬರಾಜು ಹಾಗೂ 
ಗಾಹಕರ ವ್ಯವಹಾರಗಳು, ಅಲ್ಪಸಂಖ್ಯಾತರ ಕಲ್ಯಾಣ 
ಹಜ್‌ ಮತ್ತು ವಕ್ಸ್‌ ಸಚಿವರು. 
ಪಶ್ನೆ ಉತ್ತರ 
೬ 2016-17, 2017-18 ರಲ್ಲಿ ರಾಜ್ಯದಲ್ಲಿ | 2016-17, 2017-18 ರಲ್ಲಿ "ರಾಜ್ಯದಲ್ಲಿ ಅಲ್ಲಸಂಖ್ಯಾತ ಕಲ್ಯಾಣ 
ಅಲ್ಲಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ | ಇಲಾಖೆಯಲ್ಲಿ ಕಾಲೋನಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು 


ಕಾಲೋವನಿಗಳಿಗೆ ಮೂಲಭೂತ ಸೌಕರ್ಯ 
ಒದಗಿಸಲು ಬಿಡುಗಡೆ ಮಾಡಿದ ಅನುದಾನ 
ಎಷ್ಟು? ಖರ್ಚು ಮಾಡಿದ ಅನುದಾನ ಎಷ್ಟು? 
(ವಿವರ ಒದಗಿಸುವುದು) 


[7 


2017-18, 2018-19 ರಲ್ಲಿ ರಾಜ್ಯದಲ್ಲಿ 


ಅಲ್ಪಸಂಖ್ಯಾತರಿಗೆ ಪ್ರಾರಂಭಿಸಿದ ಹೊಸ 
ಯೋಜನೆಗಳು ಯಾವುವು; (ವಿವರ 
ಒದಗಿಸುವುದು) 


ಬಿಡುಗಡೆ ಮಾಡಿದ ಹಾಗೂ ಖರ್ಚು ಮಾಡಿದ ಅನುದಾನ ವಿವರ 
ವಿಧಾನ ಸಭಾ ಕ್ಷೇತವಾರು ಅನುಬಂಧ-1ರಲ್ಲಿ ಲಗತ್ತಿಸಿದೆ. 


(ರೊ. ಲಕ್ಷಗಳಲ್ಲಿ) 
ಸರ್ನಕನರಡ 
ಕ್ಷಸಂ| ವರ್ಷ | ಬಿಡುಗಡೆ ಮಾಡಿದ Gg 
ಅನುಧಾನ 


2016-17 2,500.00 2,500.00 


2017-18 40,000.00 40,000.00 


ಅಲ್ಪಸಂಖ್ಯಾತರ ಕಲ್ಯಾಣ ನಿರ್ದೇಶನಾಲಯ 
2017-18, 2018-19 ರಲ್ಲಿ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ 
ಪ್ರಾರಂಭಿಸಿದ ಹೊಸ ಯೋಜನೆಗಳ ವಿವರ ಅನುಬಂಧ- 
2 ರಲ್ಲಿ ಲಗತ್ತಿಸಿದೆ. 
ಕರ್ನಾಟಕ ಅಲ್ಲಸಂಖ್ಯಾತರ ಅಭಿವೃದ್ಧಿ ನಿಗಮ 
ಕರ್ನಾಟಕ ಅಲ್ಲಸಂ೦ಖ್ಯಾತರ ಅಭಿವೃದ್ಧಿ ನಿಗಮವು 2017-18ನೇ 
ಸಾಲಿನಿಂದ ಕೆಳಕಂಡ ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ; 
1. ಹಸು, ಕುರಿ, ಮೇಕೆ, ಇತ್ಯಾದಿ ಸಾಕು ಪ್ರಾಣಿಗಳ ಖರೀದಿಗಾಗಿ 
ಮತ್ತು ಕೋಳಿ ಸಾಕಾಣಿಕೆಗಾಗಿ ಸಾಲ ಮತ್ತು ಸಹಾಯಧನ 
ಯೋಜನೆ (ಗಾಮೀಣ ಪ್ರದೇಶದ ಅಲ್ಲಸಂಖ್ಯಾತ' ಮಹಿಳೆಗಾಗಿ 
ಮಾತ್ರ) 
2. ಟ್ಯಾಕ್ಷಿ/ಸರಕು ವಾಹನ ಖರೀದಿಗಾಗಿ ಸಹಾಯಧನ ಯೋಜನೆ. 
3. ಕೊಲ್ಲಿ ರಾಷ್ಟ್ರಗಳಿಂದ ವಾಪಸ್ಸಾದವರಿಗೆ ಸ್ಥಯಂ ಉದ್ಯೋಗಕ್ಕಾಗಿ 
ಸಾಲಸೌಲಭ್ಯ ಯೋಜನೆ 
4. ಅಲ್ಲಸಂಖ್ಯಾತರ ರೈತರ ಕಲ್ಯಾಣಕ್ಕಾಗಿ ಸಾಲ ಮತ್ತು ಸಹಾಯಧನ 


ಯೋಜನೆ. 
5. ಆಟೋ ಸರ್ವೀಸ್‌, ಆಟೋಮೊಬೈಲ್‌, ಬಿದರಿ ಚಟುವಟಿಕೆ 
ಚನ್ನಪಟ್ಟಣದ ಕರಕುಶಲ ಚಟುವಟಿಕೆ ಮತ್ತು ರೇಷ್ಮೆ 


ಚಟುವಟಿಕೆಗಳಿಗೆ ತರಬೇತಿ, ಪ್ರೋತ್ಸಾಹ ಮತ್ತು ಮೂಲಭೂತ 
ಸೌಲಭ್ಯದ ಬೆಂಬಲ ಯೋಜನೆ 
6. ಮನೆ ಮಳಿಗೆ ಯೋಜನೆ. 
ಹಾಗೆಯೇ ನಿಗಮವು 2018-19ನೇ ಸಾಲಿನಿಂದ 
ಪ್ರೋತ್ಸಾಹ ಯೋಜನೆ ಯನ್ನು ಅನುಷ್ಠಾನಗೊಳಿಸುತ್ತಿದೆ. 


ವೃತ್ತಿ 


2 


ರಾಜ್ಯದಲ್ಲಿ  ಅಲ್ಲಸಂಖ್ಯಾತರ ಅಭಿವೃದ್ದಿ 
ನಿಗಮದಿಂದ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ 
ವಿದ್ಯಾರ್ಥಿವೇತನ ಸಮಯಕ್ಕೆ ಸರಿಯಾಗಿ 
ಸಿಗದೇ ಮತ್ತು ವಿದ್ಯಾರ್ಥಿವೇತನಕ್ಕೆ ಅರ್ಜಿ 
ಸಲ್ಲಿಸುವಾಗ ಅನೇಕ ನ್ಯೂನತೆಗಳಿದ್ದು, ಅದನ್ನು 
ಸರಿಪಡಿಸಲು ಕೈಗೊಂಡ ಕ್ರಮಗಳೇನು? 


ಅಲ್ಪಸಂಖ್ಯಾತರ ಕಲ್ಯಾಣ ನಿರ್ದೇಶನಾಲಯ * ] 
ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ರಾಜ್ಯದಲ್ಲಿ ಅಲ್ಲಸಂಖ್ಯಾತ 
ವಿದ್ಯಾರ್ಥಿಗಳಿಗೆ ಮೆಟ್ರಿಕ್‌ ಪೂರ್ವ, ಮೆಟ್ರಿಕ್‌ ನಂತರ ಮತ್ತು ಮೆರಿಟ್‌- 
ಕಮ್‌-ಮೀನ್ಸ್‌ ವಿದ್ಯಾರ್ಥಿವೇತನವನ್ನು ನೀಡಲು ವಿದ್ಯಾರ್ಥಿಗಳು 
ನ್ಯಾಷನಲ್‌ ಸ್ಥಾಲರ್‌ಶೀಫ್‌ ಪೋರ್ಟಲ್‌ ಮೂಲಕ ನೇರವಾಗಿ ಅರ್ಜಿ 
ಸಲ್ಲಿಸುತ್ತಾರೆ. 


Ministry of Minority, New Delhi ರವರು ವಿದ್ಯಾರ್ಥಿವೇತನಕ್ಕೆ 


.| ಅರ್ಜಿ ಸಲ್ಲಿಸಿರುವ ಮಕ್ಕಳಿಗೆ ಪ್ರತ ವರ್ಷ Physical Target 


ಪ್ರಕಾರ ಶೇಕಡ 40 ರಿಂದ 45೫ರ ವರೆಗೆ ವಿದ್ಯಾರ್ದಿವೇತನ 
ವಿತರಿಸುತ್ತಾರೆ. ನಂತರ ಬಾಕಿ ಇರುವ ಪಟ್ಟಿಯನ್ನು ಫೆಬ್ರವರಿ, ಮಾರ್ಚ್‌ 
ತಿಂಗಳ ನಂತರ ಕರ್ನಾಟಕಕ್ಕೆ ಉಳಿಕೆ ಪಟ್ಟಿಯನ್ನು ಸಲ್ಲಿಸುತ್ತಾರೆ. ಪಟ್ಟಿ 
ತಲುಪಿದ ನಂತರ ಕರ್ನಾಟಕ ಸರ್ಕಾರದಿಂದ ಬಾಕಿ ಮಕ್ಕಳಿಗೆ 
ವಿದ್ಯಾರ್ದಿವೇತನ ವಿತರಿಸಲಾಗುವುದು. 


ವಿದ್ಯಾರ್ಥಿಗಳು ವಿದ್ಯಾರ್ಥಿವೇತನಕ್ಕೆ ಅರ್ಜಿ ಸಲ್ಲಿಸುವಾಗ ಅನೇಕ 
ನ್ಯೂನತೆಗಳಿದ್ದು ಅದನ್ನು 2018-19ನೇ ಸಾಲಿನಲ್ಲಿ ಸರಿಪಡಿಸಿ 
110.76% ರಷ್ಟು ಪ್ರಗತಿ ಸಾಧಿಸಿದೆ. 


1. ವಿಭಾಗವಾರು, ಜಿಲ್ಲಾವಾರು, ಮತ್ತು ತಾಲ್ಲೂಕುವಾರು ಕಾರ್ಯಾಗಾರವನ್ನು ನಡೆಸಿ 
Hands on training ಕೊಡಲಾಗಿದೆ. 

2. Grievance redressal Cell ಮುಖಾಂತರ ತಾಂತ್ರಿಕ ನ್ಯೂನತೆಗಳನ್ನು 
ಸರಿಪಡಿಸಲಾಗಿದೆ. 

3. Phone, Whatsapp groups ಮೂಲಕ ತಾಂತ್ರಿಕ ಸಮಸ್ಯೆಗಳನ್ನು 
ಪರಿಹಾರಿಸಲಾಗಿದೆ. y 


4. Official website ನಲ್ಲಿ ದಿನದಿಂದ ದಿನಕ್ಕೆ ತಾಂತ್ರಿಕ ಸಮಸ್ಯೆ ಬಗ್ಗೆ 
ಪರಿಹಾರ ನೀಡಲಾಗಿದೆ 


ಕರ್ನಾಟಕ ಅಲ್ಲಸಂಖ್ಯಾತರ ಅಭಿವೃದ್ಧಿ ನಿಗಮ 
ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ವಿದ್ಯಾರ್ಥಿವೇತನ 
ಯೋಜನೆ ಯೋಜನೆ ಜಾರಿಯಾಗಿರುವುದಿಲ್ಲ ಹೀಗಿದ್ದರೂ, ನಿಗಮದ 
ಅರಿವು (ವಿದ್ಯಾಭ್ಯಾಸ ಸಾಲ) ಯೋಜನೆಯಡಿಯಲ್ಲಿ ಅಲ್ಲಸಂಖ್ಯಾತ 
ವಿದ್ಯಾರ್ಥಿಗಳಿಗೆ ವೃತ್ತಿಪರ/ ತಾಂತ್ರಿಕ! ಶೈಕ್ಷಣಿಕ ಶಿಕ್ಷಣಕ್ಕಾಗಿ ವಿದ್ಯಾಭ್ಯಾಸ 
ಸಾಲವನ್ನು ಮಂಜೂರು ಮಾಡಲಾಗುತ್ತಿದೆ. ಈ ನಿಟ್ಟಿನಲ್ಲಿ 
ವಿದ್ಯಾರ್ಥಿಗಳಿಗಂದ ಆನ್‌ ಲೈನ್‌ ಅರ್ಜಿಗಳನ್ನು ಆಹ್ನಾನಿಸಿ, ಅವರಿಗೆ 
ಮಂಜೂರು ಮಾಡಿದ ಸಾಲವನ್ನು ಅವರು ವ್ಯಾಸಂಗ ಮಾಡುತ್ತಿರುವ | 
ಕಾಲೇಜುಗಳ ಬ್ಯಾಂಕ್‌ ಖಾತೆಗೆ ನೆಫ್ಟ್‌ ಮೂಲಕ ವರ್ಗಾವಣೆ 
ಮಾಡಲಾಗುತ್ತಿದೆ. ಸದರಿ ಪ್ರಕ್ರಿಯೆಯು ಪಾರದರ್ಶಕವಾಗಿದ್ದು, ಈ ಹಿಂದೆ 
ಕೆಲವು ನ್ಯೂನತೆಗಳಿದ್ದು ಇದನ್ನು ಸರ್ಕಾರದ ಎನ್‌.ಐ.ಸಿ. 
ಸಹಯೋಗದೊಂದಿಗೆ  ಸರಿಪಡಿಸಿಕೊಂಡಿದ್ದು ಈಗ ಯಾವುದೇ 
ನ್ಯೂನತೆಗಳಿರುವುದಿಲ್ಲ. 


3 


2018-19ರಲ್ಲಿ ರಾಜ್ಯದಲ್ಲಿ ಕ್ರೈಸ್ತ ಅಭಿವೃದ್ಧಿ 
ಪರಿಷತ್ತ್‌ಗೆ ಎಷ್ಟು ಅನುದಾನ 
ಮೀಸಲಿಡಲಾಗಿದೆ; ಬಿಡುಗಡೆಗೊಳಿಸಿದ 


ಅನುದಾನವೆಷ್ಟು, ಯಾವೆಲ್ಲಾ ಉದ್ದೇಶಕ್ಕಾಗಿ 
ಬಳಕೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ; 
(ವವರ ಒದಗಿಸುವುದು) 


ಮಂಗಳೂರಿನಲ್ಲಿ ಹಜ್‌ ಭನವ ಸ್ಥಾಪನೆಗೆ 
ಇಲಾಖೆ ಮುಂದೆ ಪ್ರಸ್ತಾವನೆ ಇದೆಯೇ; 
ಯೋಜನೆ ಪ್ರಾರಂಭಗೊಳ್ಳುವುದು ಯಾವಾಗ? 


(ವಿವರ ಒದಗಿಸುವುದು) 


ಅಲ್ಲಸಂಖ್ಯಾತರ ಕಲ್ಯಾಣ ನಿರ್ದೇಶನಾಲಯ 
2018-19ರಲ್ಲಿ ರಾಜ್ಯದಲ್ಲಿ ಕ್ರೈಸ್ತ ಅಭಿವೃದ್ಧಿ ಯೋಜನೆಗೆ ರೂ. 16500 


ಕುಶಿ 
ಲಕ್ಷ ಅನುದಾನ ಮೀಸಲಿಡಲಾಗಿದ್ದು, ರೂ. 8250 ಲಕ್ಷ ಬಿಡುಗಡೆ 
ಮಾಡಲಾಗಿದೆ. ರೂ. 8248 ಲಕ್ಷ ವೆಚ್ಚ ಮಾಡಲಾಗಿದ್ದು, ವಿವರ ಈ 


ಕಳಕಂಡಂತಿದೆ. 


(ರೂ.ಲಕ್ಷಗಳಲ್ಲಿ) 
ಖರ್ಚು ಭೌತಿಕ 
ಕ್ರ. ಮಾಡಿದ ಸಾಧನೆ 
pl ಕಾರ್ಯಕ್ರಮದ ಹೆಸರು ಅನುದಾನ 
1 | ಸಮುದಾಯಭವನ ಕಟ್ಟಡ ನಿರ್ಮಾಣ 2016.89 75 


ಚರ್ಚ್‌ ನವೀಕರಣ ಮತ್ತು ದುರಸ್ಥಿಗಾಗಿ 


2 2563.38 108 
ಸಹಾಯಾನುದಾನ | 

3 | ಸ್ಮಶಾನ ಅಭಿವೃದಿಗೆ ಸಹಾಯಾನುದಾನ | 1701.76 82 

} ಅನಾಥಾಶ್ರಮ ಶ್ರಮಗಳಿಗೆ 

4 ಢಾಶ್ರಮ/ವೃದ್ಧಾಶ್ರ | 507.57 39 
ಅನುದಾನ 

5ರ | ಬಿದಾಯಿ 252.00 504 

SN 

6 | ವಿದೇಶದಲ್ಲಿ ಉನ್ನತ ಶಿಕ್ಷಣ ವ್ಯಾಸಂಗ | 25.12 04 

7 ವಿದ್ಯಾರ್ಥಿ ವೇತನ 1182.20 2423 


ಮಂಗಳೂರು ತಾಲ್ಲೂಕು, ಕೆಂಜಾರು ಗ್ರಾಮದ ಸ.ನಂ. 99-2ಪ1 ರಲ್ಲಿ 
1.92 ಎಕರೆ ಜಮೀನನ್ನು ಈಗಾಗಲೇ ಅಲ್ಲಸಂಖ್ಯಾತರ ಕಲ್ಯಾಣ 
ಇಲಾಖೆಯ ಹೆಸರಿನಲ್ಲಿ ಸ್ವಾಧೀನ ಪಡಿಸಿಕೊಂಡು, ಹಜ್‌ ಭವನದ 
ನಿರ್ಮಾಣಕ್ಕಾಗಿ ಕಾಯ್ತಿರಿಸಲಾಗಿರುತ್ತದೆ. ಆದರೆ ಸದರಿ ಜಮೀನಿನ 
ಪ್ರಕರಣವು ನ್ಯಾಯಾಲಯದಲ್ಲಿ ಬಾಕಿಯಿರುವ ಕಾರಣ ಸೂಕ್ತ ಜಮೀನು 
ಸಿಕ್ಕ ನಂತರ ಕಟ್ಟಡ ನಿರ್ಮಾಣ ಕಾರ್ಯವು ಕೈಗೊಳ್ಳಲಾಗುವುದು. 


ಕಡತ ಸಂಖ್ಯ: MWD 86 LMQ 2018 


(ಬಿ.ಜೆಡ್‌.ಜಮೀರ್‌ ಅಹ್ಮದ್‌' ಖಾನ್‌) 
ಆಹಾರ ಮತ್ತು ನಾಗರೀಕ ಸರಬರಾಜು ಹಾಗೂ 
ಗಾಹಕರ ವ್ಯವಹಾರಗಳು, ಅಲ್ಲಸಂಖ್ಯಾತರ ಕಲ್ಯಾಣ 

ಹಜ್‌ ಮತ್ತು ವಕ್‌ ಸಚಿವರು 


ನೋಜಾ (ವಾಂ 


ರವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 1266ಕ್ಕೆ 
2016-17, 2017-18ರಲ್ಲಿ ರಾಜ್ಯದಲ್ಲಿ ಅಲ್ಲಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಕಾಲೋನಿಗಳಿಗೆ ಮೂಲಭೂತ 
ಸೌಕರ್ಯ ಒದಗಿಸಲು ಬಿಡುಗಡೆ ಮಾಡಿದ ಅನುದಾನ ವಿವರ 


Name of district Constituency Ammount Released In Lakhs 
TT MER NN 
TT CE ET 
EEE EN NA 
Basavangudi |1| 5000] 
BengaluruSoth |} [| 5000] 
Bommahili |} {| 50.00] 
a Byarayanaae ooo 
CVRamngar | {°° 50.00] 
| 
ND Chikpr oo |1| 150.00] 
|__ 10} Dasaahai |1| 5000 
|__— 1 Gandhingr |1| 15000} 
Govindan: |] 5000 
Mobi | 7 5000) 
maynagar | | 50.00] 
Bengaluru Urban [KRprm |7| 15000 
__ 16 Mehadevapra J | 5000) 
Mahatma |] 5000) 
| 18] Malteshwaram 
| isl Padmanabhanagar 
Putakestingr |1| ss0.00l 
Rajsjinagar | 5000] 
22 RajaRajeshwarinagar 
23 Sarvagnanagar i250) 500.00 
24 
25 
[3 Vier “| ]7 5000 
27 EN EN TTT 
28 vehavantpuae | of 15000 
Rizwau Arshad - MLC 
29 
INelamangala 
— Bengalura ORs 
CEN CN NS ET 


Chintamani 


C.B. Pura - Dist. 


Chitradurga 
Challakere 
Chitradurga Hiriyur 


Holalkere 


Molakalmuru 
Chitradurga - Dist. 


Davangere (North) 
Davangere (South) 
Davangere Harrapanahalli 


Harihara 


Honnali 


Mayakonda 


50.00 
300.00 


50.0! 

50.0 

_ 50.0 
50.0 

1000 
300.5 
_ 
Bhadravathi 50.0 
150.0 

Shikaripura 50.0 
Shivamogga 


Shivamogga Rural 


it 


| 


Shimoga 


Shimoga Dist. 


Gubbi 
F 


Tumkur 


00|00 e0j|oo o0joojo lA val Al Aww 


50.00 


Dakshina 
Kannada 


D.Kannada - Dist. 475.00 2374.97 


Arkalgud i] 150.0 
CES 1500 
lor 1500 


Hassan {1 |1 50.00) 
Holenansipra {1} 50.00] 


Sakleshpur || 50.00 
hravanabelagola 


10 Kodagu Madikeri 
Virajpet 


|] 
NN 
NT) 
|___90) 
_91 
[_—2 
| __ 96] 
| 
| 
|__ 98 
NT) 
|__100] 
| 
| 
| 
| 


0 


Malavalli 150.0 

Mandya | | 550.00} 
Neko 
Nagamangale 


Srirangapatna 


ERPs Mania Dei] i 


ಫ 
E 
2 
ಡ 
O 
ಈ 
೧ 
ದ್‌ 
5 
3 
ಮು 


rlE[E 
m5 
3 
| [eo] 


Mysore 


Mysore City - 


iriyapatna 


Varuna 
Mysore - Dist. 


yndur 


Chamundeshwari 

Varuna “| 
| _ Mysore-Dist 
ESSENSE 
Karkala 

Udupi 


Chickodi-Sadalga 


150.0 


mlm|w 
§ PRS 
fy ಜ| 
£51518 8 
» 3515. 
23[p 
5g 
E|E 


Belagavi 


00°05 “sq - epeuuey ‘n 
$81 
£81 


EPBUUEY AEH 181 


“ISHQ - LISAEH 


INuUoqIUEy 


1 | 

ತ [ _ ಜ್ರ 5 
FN Fe [29 

31218 3312818 

515 23] 8| 5312S 

ko ೫ RIEARAALAES 
moo 


"Sel 
6005 

00051 

dd; 
" 
00051 
TeMiSoIqEd 


EN TT TT 

EN 

ES 7 
OD a 
00051 EN TS 
00°01 NS NT 
0051 EN LN 2 
00°01 NN TT) [691 | 
Wis C—O] 
00°05 SN PunBIEABN [oT | 
00°05 jodpuny 
00'0S Beude[ey 
00°05 | | Geo) peMIeu-IIeGqnH 
00°0S seg) pense ua-edanH peMieuq 
00°0S (rexuoD) pemieyQ-HeqanH 
00°05 pEmeud 
D 


mdefiA 


“std - lAeSel9q 


wSeqiey 
eSMpueY 
ddiN| 


< ಎ 
[—) [— 
un 
[al 
ks) 
fo 
a) 3 
2] [2 
¢| Biel 
5| 13[5 8 
Sh. 5S 
|3| 5 SE 
As =lz|s 
ELL 
Ue MEN IWN WN UY 


ec 
[=] 
[] 
pa 


00°0000೪ 00°00ST Sul 1810.1 put) [1] 
preog Unis | 
50051 Fr 
000 IndeoyuS 
00°0S IndeleyS [444 
00°0S1 IopiuinD 44 
000SL 0005 sq - Jnuotey 
{00051 AMUUPUIS 72 
000 einy IuoIey 
00°0SL 00°05 IMuotey $17 
00°0S1 TT PSEN anuoiey 
00°01 IAUEWN Iz 
00°0S In3nse3ul C12 
00°05 TL Fpl plz 
‘s1G - Ieddoy TT 
- e3InqSA €12 
00°05 IBeush [44 
LiFereue 
Henedure 602 
00°008 00°SLY “IStQ - IBEIMqE[Eyy 
PT 
SEs 5 
SS NS LL 
0s overs 
50ರ 
ON ES TST 
CN SN ET TO ₹02 
CS NN Feo 
| 
FE 
CN EN TT 
os |} nos) pia sol | 
00°05 Dilsug Jepig 061 | 
os {| | uefleeAvsee 
0s {1 pny v6 
ON 
Fea - Aull — 
SN SN 
Os 
00°0S1 InpueS 
0005 
00°0S [ dure Aaelog 
00°0೮ ' HEH ‘8H 381 
00°0S 181 
NS NN ss 
CN 
|] ——] 


3ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಐವಾನ್‌ ಡಿ ಸೋಜಾ (ನಾಮ ನಿರ್ದೇಶನ ಹೊಂದಿದವರು) ರವರ ಚುಕ್ಕೆ 
ಗಲತ್ತಿಬನ್ರಗಕತತಿನ ಪಶ್ನೆ ಸಂಖ್ಯೆ: 1258ಕ್ಕೆ ಅನುಬಂಧ-2 


[ 


2017-18ನೇ ಸಾಲಿನಲ್ಲಿ ಅಲ್ಪಸಂಖ್ಯಾತರಿಗೆ ಪ್ರಾರಂಭಿಸಿದ ಹೊಸ ಯೋಜನೆಗಳ ವಿವರ 


ಕಸಂ ಪಷಾಂಖ 


ಬೆಂಗಳೂರಿನಲ್ಲಿ ಅಲ್ಪಸಂಖ್ಯಾತರ ಇಲಾಖಯ ಎಲ್ಲಾ ಕಛೇರಿಗಳನ್ನು ಹಾಗೂ ಒಂದು ಸಭಾಂಗಣವನ್ನು 
1 | ಒಳಗೊಂಡ ಮೌಲಾನಾ ಅಬುಲ್‌ ಕಲಾಂ ಆಜಾದ್‌ ಭವನ, ಉರ್ದು ಕನ್ವೇಷನ್‌ ಹಾಲ್‌ ಮತ್ತು 
ಸಾಂಸ್ಕೃತಿಕ ಕೇಂದ್ರವನ್ನು ನಿರ್ಮಿಸಲು 20 ಕೋಟಿ ರೂ.ಗಳನ್ನು ಒದಗಿಸಲಾಗುವುದು. 


ಶಾಲೆಗಳಿಂದ ಹೊರ ಉಳಿದ ಅಲ್ಪಸಂಖ್ಯಾತರ ಮಕ್ಕಳನ್ನು ಮರಳಿ ಶಾಲೆಗೆ ತರಲು ಈಗಾಗಲೇ 
2 ಮುಚ್ಚಲ್ಪಟ್ಟಿರುವ ಪರ್ಕಾರ ಉರ್ದು ಶಾಲೆ/ಜಾಗದಲ್ಲಿ 200 ಮೌಲಾನ ಆಜಾದ್‌ ಮಾದರಿ ಶಾಲೆಗಳನ್ನು 
ಮುಂದಿನ 2 ವರ್ಷಗಳಲ್ಲಿ ತೆರೆಯಲಾಗುವುದು. 


ಬೆಂಗಳೂರು ಹಾಗೂ ಮಹಾನಗರ ಪಾಲಿಕೆ ವ್ಯಾಪ್ತಿಗಳಲ್ಲಿ ದುಡಿಯುವ' ಮಹಿಳೆಯರ ಸುರಕ್ಕತೆಯ 
3 ದೃಷ್ಟಿಯಿಂದ ಮಹಿಳೆಯರಿಗಾಗಿ ತಲಾ 2 ಕೋಟಿ ರೂ. ವೆಚ್ಚದಲ್ಲಿ 10 ಉದ್ಯೋಗಸ್ಥ ಮಹಿಳೆಯರ 
ಹಾಸ್ಟೆಲ್‌ಗಳನ್ನು ತೆರೆಯಲಾಗುವುದು. 


ಶಾದಿಮಹಲ್‌ '`'ಯೋಜನೆಯಡಿ ವಕ್ಸ್‌ ಮತ್ತು ಅರೆ ಸರ್ಕಾರಿ ಸಂಸ್ಥೆ ಬಟ್ರಿಸ್ಟ್‌ಗಳಿಗೆ ಅನುದಾನ 
ನೀಡಲಾಗುತ್ತಿದ್ದು, ಇನ್ನು ಮುಂದೆ ವಕ್ಸ್‌ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಿಗೆ ಜಿಲ್ಲಾ ಕೇಂದ್ರದಲ್ಲಿ 2 
4 |ಕೋಟಿ ರೂ. ತಾಲ್ಲೂಕು ಕೇಂದ್ರ ಮತ್ತು ಇತರೆ ಪ್ರದೇಶಗಳಲ್ಲಿ 1 ಕೋಟಿ ರೂ.ಗಳ ಅನುದಾನದಲ್ಲಿ 
ಇಲಾಖಾ ವತಿಯಿಂದ ಶಾದಿಮಹಲ್‌/ ಸಮುದನ ಭವನ ಕಟ್ಟಡ ನಿರ್ಮಿಸಿ ಸಂಬಂಧಪಟ್ಟಿ ಸಂಸ್ಥೆಗಳಿಗೆ 
ಹಸ್ತಾಂತರಿಸಲಾಗುವುದು. 


ಅನಾಥಾಲಯ, ವೃದ್ಧಾಶ್ರಮ, ಹೆಚ.ಐ.ವಿ / ಏಡ್ಸ್‌ ರೋಗಿಗಳು ಮತ್ತು ವಿಕಲ ಚೇತನ ವ್ಯಕ್ತಿಗಳ 
5 | ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವ ಕ್ರಿಶ್ಚಿಯನ್‌ ಸಂಸ್ಥೆಗಳಿಗೆ ನೀಡುತ್ತಿರುವ ಹಣಕಾಸಿನ ನೆರವಿನ 
ಮಾದರಿಯಲ್ಲಿ ಇತರೆ ಅಲ್ಪಸಂಖ್ಯಾತರ ಸಮುದಾಯದ ಸಂಸ್ಥೆಗಳಿಗೂ ನೆರವು ನೀಡಲಾಗುವುದು. 


IIM, IIT, IISC ಮುಂತಾದ ಪ್ರತಿಷ್ಠಿತ ರಾಷ್ಟ್ರೀಯ ಉನ್ನತ ಶಿಕ್ಸ್‌ಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯುವ 
6 |e ಸಂಖ್ಯಾತರ ವರ್ಗಗಳ ಸಮುದಾಯದ ವಿದ್ಯಾರ್ಥಿಗಳಿಗೆ ಒಂದು ಬಾರಿ ತಲಾ 2 ಲಕ್ಷ ರೂ.ಗಳ 
ಪ್ರೋತ್ಸಾಹಧನ ನೀಡಲು ಉದ್ದೇಶಿಸಿದೆ. 

ಅಲ್ಪಸಂಖ್ಯಾತರ 100 ವಿದಾ ರ್ಥನವಪಾ? 10 ವಷತಿ ಶಾಲೆ! 11 ಕಾಲೇಜುಗಳಲ್ಲಿ ಕೆಸ್ವಾನ್‌ 
ಸಹಯೋಗದೊಂದಿಗೆ ಡಿಜಿಟಲ್‌ ಗ್ರಂಥಾಲಯ ಸ್ಥಾಪನೆ ಮಾಡಲಾಗುವುದು. 


ಗುರು ಗೋವಿಂದ ಸಿಂಗ್‌ಜೀರವರ 350ನೇ ಜನ್ಮ ದಿನಾಚರಣೆ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು 
11 ಹಮ್ಮಿಕೊಳ್ಳಲು ಹಾಗೂ ಸಿಖ್‌ ಸಮುದಾಯದ ಸಂಸ್ಕೃತಿ ಕೇಂದ್ರವನ್ನು ಸ್ಥಾಪಿಸಲು 5 ಕೋಟಿ ರೂ. 
ಅನುದಾನ ಒದಗಿಸಲಾಗುವುದು. 


ಸಿಖ್‌ ಸಮುದಾಯದ ಗುರುದ್ವಾರಗಳ ಜೀರೋದ್ಧರಕ್ಕಾಗಿ ತಲಾ 10 ಲಕ್ಸ್‌ ರೂ. ಸಹಾಯಧನ 
ಒದಗಿಸಲಾಗುವುದು. 


ಅಲ್ಪಸಂಖ್ಯಾತರ ನಿರುದ್ಯೋಗಿಗಳಿಗೆ ಕೌಶಲ್ಯ ಅಭಿವೃದ್ಧಿ ಯೋಜನೆಯಡಿ ಪತ್ರಿಕೋದ್ಯಮ ತರಬೇತಿ, 
ಐಐಟಿ, ಐಐಎಂ ಪದವಿ ಮಟ್ಟಿದಲ್ಲಿ ಸ್ಪರ್ಧಾತ್ಮಕ ಪರೀಕ್ಸೆಗಳಿಗೆ ಸಮಗ್ರ ತರಬೇತಿ ಪಡೆಯುವ 
ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಲಾಗುವುದು ಮತ್ತು ಅಲ್ಪಸಂಖ್ಯಾತರ ಸಮುದಾಯದ 1000 
ಅಭ್ಯರ್ಥಿಗಳಿಗೆ ಸೇನೆಯಲ್ಲಿ ನೇಮಕಾತಿ ಪಡೆಯುವ ಸಲುವಾಗಿ ಪೂರ್ವಭಾವಿ ತರಬೇತಿ ಹಾಗೂ 
ವಿವಿಧ ಸರ್ಕಾರಿ ಸಂಸ್ಥೆಗಳ ಮೂಲಕ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಪೂರ್ವಭಾವಿ ತರಬೇತಿ 
ನೀಡಲಾಗುವುದು. 


12 


ಮುಸ್ಲಿಂ ಬಾಲಕ ಹಾಗೂ ಬಾಲಕಿಯರ ಅನಾಥಾಲಯ, ಅಶೋಕ ರಸ್ತೆ, ಮೈಸೂರು ರವರ ಸಂಸ್ಥೆಗೆ 
ಶೈಕ್ಟಣಿಕ ಮತ್ತು ಮೂಲಭೂತ ಸೌಕರ್ಯಕ್ಕೆ 2 ಕೋಟಿ ರೂ. ಅನುದಾನ ನೀಡಲಾಗುವುದು. 


16 


ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಂತಾಮಣಿ ತಾಲ್ಲೂಕು, ಮುರುಗಮಲ್ಲಾದಲ್ಲಿರುವ ಧಾರ್ಮಿಕ ಯಾತ್ರಾಸ್ಥಳದ 


ಮೂಲಭೂತ ಸೌಕರ್ಯ ಹಾಗೂ ಮಾನಸಿಕ ಆರೋಗ್ಯ ಕೇಂದ್ರ (Rehabilitation Centre) 
2 ಕೋಟಿ ರೂ. ಅನುದಾನ ಒದಗಿಸಲಾಗುವುದು. 


2018-19ನೇ ಸಾಲಿನಲ್ಲಿ ಅಲ್ಪಸಂಖ್ಯಾತರಿಗೆ ಪ್ರಾರಂಭಿಸಿದ ಹೊಸ ಯೋಜನೆಗಳ ವಿವರ. 


ವಿಷಯ 


ದಾರುಲ್‌ ಉಲೂಮ್‌ ಸಬೀಲುರ್‌ ರೆಹಮಾನ ರಿಷಾದ್‌, ಅರೆಬಿಕ್‌ ಕಾಲೇಜು ಬೆಂಗಳುರು ಆವರಣದಲ್ಲಿ 
ಐವಾನ್‌-ಎ-ಆಅಶ್ರಫ್‌ ಸ್ಮಾರಕ ಭವನ ನಿರ್ಮಾಣ ಮಾಡಲು 10 ಕೋಟಿ ರೂ.ಗಳನ್ನು ಒದಗಿಸಲಾಗುವುದು. 


ಹಿಂದುಳಿದ ವರ್ಗಗಳೆ ಕಲ್ಯಾಣ ಇಲಾಖೆಯ ಮಾದರಿಯಲ್ಲಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿನಿಲಯ/ವಸತಿ ಶಾಲೆಗಳಲ್ಲಿ 
ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಹಾಗೂ ಅತ್ಯುತ್ತಮ ಫಲಿತಾಂಶಗಳಿಸಿದ .ವಸತಿ ಶಾಲೆ! 
ಕಾಲೇಜುಗಳಿಗೆ ಪ್ರತಿಭಾ ಪುರಸ್ಥಾರ ನೀಡಲಾಗುವುದು. 


ಅಲ್ಲಸಂಖ್ಯಾತರ ವಿದ್ಯಾರ್ಥಿನಿಲಯ ಮತ್ತು ವಸತಿ ಶಾಲಾ/ಕಾಲೇಜುಗಳೆ ವಿಧ್ಯಾರ್ಥಿಗಳಿಗೆ ಕ್‌ ಮಾದರಿಯಲ್ಲಿ 


'ದುರ್ಫಟನೆಗೆ ಪರಿಹಾರ ನೀಡಲಾಗುವುದು. 


ಬಿ.ಎಡ್‌: ಮತ್ತು "ಡಿ.ಎಡ್‌ `ಕೊರ್ಸು ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ತಿಗಳಿಗೆ 25,00೦ ರೂ.ಗಳ 
ವಿಶೇಷ ಪ್ರೋತ್ಸಾಹ ಧನ ನೀಡಲಾಗುವುದು. 


ನದಾಫ್‌-ಪಿಂಜಾರ್‌ ಸಮುದಾಯದ ರಾಜ್ಯ ಮಟ್ಟದ ಸಂಘಕ್ಕೆ 2 ಕೋಟಿ ರೂಗಳನ್ನು ಮತ್ತು ದಿ ಬ್ಯಾರಿ 
ವೆಲೆಫೇರ್‌ ಅಸೊಸಿಯೇಷನ್‌ಗೆ ಶೈಕ್ಷಣಿಕ. ಮತ್ತು ಸಾಮಾಜಿಕ ಅಭಿವೃದ್ದಿಗೆ 2 ಕೋಟಿ: ರೂ.ಗಳ ಸಹಾಯಧನ 


| ನೀಡಲಾಗುವುದು. 


ಮೈಸೂರಿನಲ್ಲಿ ದಿವಂಗತ ಅಜೀಜ್‌ ಸೇಠ್‌ ಸ್ಮಾರಕ ಸಮುದಾಯ ಭವನ ನಿರ್ಮಿಸಲು 3 ಕೋಟಿ ರೂಗಳ 
ಅನುದಾನ ನೀಡಲಾಗುವುದು. 


